ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪ್ರಶ್ನೆ ಸಂಖ್ಯೆ: 1142 (1414) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ: "ಸ್ಮಾರ್ಟ್‌ ಸಿಟಿ" ಯೋಜನೆ ಕುರಿತು 


(ಅ) "ಸ್ಮಾರ್ಟ್‌ ಸಿಟಿ" ಯೋಜನೆಯಡಿ ರಾಜ್ಯದ ಎಷ್ಟು ನಗರಗಳು ಆಯ್ಕೆಯಾಗಿವೆ 
ಅವು ಯಾವುವು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ನಗರಗಳಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಆಯ್ತೆ ಮಾಡಲಾಗಿದೆ ; 
ಕಾಮಗಾರಿಗಳಿಗೆ ನಿಗದಿಪಡಿಸಿರುವ ಕಾಲಮಿತಯೇನು ; ಈ ಕಾಮಗಾರಿಗಳಿಗೆ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರ ಒದಗಿಸುತ್ತಿರುವ ಅನುದಾನ, ಈಗಾಗಲೇ 
ಬಿಡುಗಡೆಯಾಗಿರುವ ಅನುದಾನವೆಷ್ಟು ; (ಸಂಪೂರ್ಣ ವಿವರಣೆ ನೀಡುವುದು) 


(೪) ಈ ಯೋಜನೆಯಡಿ ಪ್ರಾರಂಭಿಸಲಾದ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಸರ್ಕಾರ 
ಗಂಭೀರವಾಗಿ ಆಲೋಚಿಸಿದೆಯೇ; ಹಾಗಿದ್ದಲ್ಲಿ, ನಗರವಾರು, ಕಾಮಗಾರಿವಾರು 
ಪ್ರಗತಿಯ ವಿವರಗಳೇನು:; (ಪ್ರತ್ಯೇಕವಾಗಿ ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) "ಸ್ಮಾರ್ಟ್‌ ಸಿಟಿ" ಯೋಜನೆಗಳನ್ನು ಯಾವ ಕಾಲಮಿತಿಯೊಳಗೆ 
ಪೂರ್ಣಗೊಳಿಸಲಾಗುವುದು ? ಸಂಪೂರ್ಣ ಮಾಹಿತಿ ನೀಡುವುದು) 


